ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 23-03-2021 ಪ್ರಶ್ನೆ ಸಂಖ್ಯೆ : 1648(1896) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ವಿಷಯ: ಪುರಸಭೆ ವ್ಯಾಪ್ತಿಯ ಯುಜಿಡಿ ಕಾಮಗಾರಿ ಕುರಿತು 


(ಅ) ರಾಜ್ಯದ ಯಾವ ಯಾವ ಸ್ಥಳೀಯ ಸಂಸ್ಥೆಗಳಲ್ಲಿ ಯುಜಿಡಿ ಕಾಮಗಾರಿಯನ್ನು 
ಪ್ರಾರಂಭಿಸಲಾಗಿರುತ್ತದೆ; ಅವುಗಳ ಅಂದಾಜು ಮೊತ್ತವೆಷ್ಟು; (ಸ್ನ್ಹಳೀಯ ಸಂಸ್ಥೆವಾರು 
ಮಾಹಿತಿಯನ್ನು ಒದಗಿಸುವುದು) 


(ಆ) ಉಡುಪಿ ಜಿಲ್ಲೆಯ ಕುಂದಾಪುರ ಪುರಸಭೆಗೆ ಯುಜಿಡಿ ಕಾಮಗಾರಿಯ ಡಿಪಿಆರ್‌ ಮತ್ತು 
ನಕ್ಷೆಯನ್ನು ತಯಾರಿಸಲಾಗಿದೆಯೇೇ (ಪ್ರತಿಯನ್ನು ಒದಗಿಸುವುದು ) ಈ ಯೋಜನೆಯ 
ಅಂದಾಜು ವೆಚ್ಚವೆಷ್ಟು; ಬಿಡುಗಡೆಯಾದ ಅನುದಾನವೆಷ್ಟು; ಬಿಡುಗಡೆಗೆ ಬಾಕಿಯಿರುವ 
ಅನುದಾನವೆಷ್ಟು; ಮೂಲ ಯೋಜನೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆಯೇ; ಹೌದಾದಲ್ಲಿ, 
ಯಾವ ಕಾರಣಕ್ಕೆ ತಿದ್ದುಪಡಿ ತರಲಾಗಿದೆ; (ಸಂಪೂರ್ಣ ಮಾಯಿತಿಯನ್ನು ಒದಗಿಸುವುದು) 


(ಇ) ಈ ಯುಜಿಡಿ ಕಾಮಗಾರಿಯ ಟೆಂಡರ್‌ ಅವಧಿ ಯಾವುದು; ಟೆಂಡರ್‌ ಪಡೆದ 
ಗುತ್ತಿಗೆದಾರರ ಹೆಸರು ಮತ್ತು ವಿಳಾಸ ಯಾವುದು; ಕಾಮಗಾರಿಯನ್ನು ಯಾವಾಗ 
ಮುಕ್ತಾಯಗೊಳಿಸಲಾಗುವುದು; 


(ಈ) ಈ ಕಾಮಗಾರಿಗಾಗಿ ಕಾಂಕ್ರೀಟ್‌ ರಸ್ತೆಗಳ ಮಧ್ಯಭಾಗವನ್ನು ಕತ್ತರಿಸಿ ಕಾಮಗಾರಿ 
ನಿರ್ವಹಿಸುತ್ತಿದ್ದ, ನಂತರ ಅವುಗಳನ್ನು ಮರು ಕಾಂಕ್ರೀಟ್‌ ಮಾಡದೇ ಇರುವುದರಿಂದ 
ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾಧ್ಯಮದಲ್ಲಿ ವರದಿಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಕಾಮಗಾರಿಯನ್ನು ಶೀಘುವಾಗಿ ಮುಕ್ತಾಯಗೊಳಿಸುವ 
ಬಗ್ಗೆ ಕ್ರಮವೇನು? 


